ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುಕೆ ರಹಿತ ಪ್ರಶ್ನೆ 
ದಿನಾಂಕ: 29-03-2021 ಪ್ರಶ್ನೆ ಸಂಖ್ಯೆ: 1977 (2376) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ಅರವಿಂದ ಕುಮಾರ್‌ ಅರಳಿ (ವಿಧಾನಸಭೆಯಿಂದ ಚುನಾಯಿತರಾದವರು) 


ಉತ್ತರ ನೀಡಬೇಕಾದ ದಿನಾಂಕ: 29-03-2021 

ಉತರಿಸುವ ಸಚಿವರು: ಕಾರ್ಮಿಕ ಸಚಿವರು 

ವಿಷಯ: ಬೀದರ್‌ ಜಿಲ್ಲೆಯಲ್ಲಿ ಕಾರ್ಮಿಕರುಗಳಿಗೆ ರಾಷ್ಟ್ರೀಯ ಸ್ವಾಸ್ಥ ಭೀಮಾ ಯೋಜನೆ ಕುರಿತು 
(ಅ) ಬೀದರ್‌ ಜಿಲ್ಲೆಯ ವ್ಯಾಪ್ಲಿಯಲ್ಲಿ ಕಳೆದ 3 ವರ್ಷಗಳಲ್ಲಿ ರಾಷ್ಟ್ರೀಯ ಸ್ವಾಸ್ಯ ಬೀಮಾ 
ಯೋಜನೆಯಡಿಯಲ್ಲಿ ಭೀಮಾ ಸೌಲಭ್ಯಕ್ಕಾಗಿ ಎಷ್ಟು ಕಾರ್ನಿಕರು ನೋಂದಣಿ 
ಮಾಡಲಾಗಿದೆ; ಅವರುಗಳಿಗೆ ಸ್ಮಾರ್ಟ್‌ ಕಾರ್ಡ್‌ ಮಾಡಿಸಲಾಗಿದೆಯೇ; ಹಾಗಿದ್ದಲ್ಲಿ ಸ್ಮಾರ್ಟ್‌ 
ಕಾರ್ಡ್‌ ವಿತರಣೆ ಮಾಡಲು ಬಾಕಿ ಇರುವ ಕಾರ್ಮಿಕರ ಸಂಖ್ಯೆ ಎಷ್ಟು ; (ವಿವರ ನೀಡುವುದು) 


(ಆ) ಈ ಯೋಜನೆಯಡಿಯಲ್ಲಿ ಯಾವ ಯಾವ ಕಾರ್ಮಿಕರು ಒಳಪಡುತ್ತಾರೆ; ಈ ಯೋಜನೆಗೆ 
ಒಳಪಟ್ಟಿ ಕಾರ್ಮಿಕರ ಸಂಖ್ಯೆ ಎಷ್ಟು ? (ವಿವರ ನೀಡುವುದು) 


